ಲಿಖಿತ ಮೂಲಕ ಉತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಬುಧವಾರ, ದಿನಾಂಕ : 18 ನೇ ಮಾರ್ಚ್‌, 2020 


ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರದ ಯೋಜನೆಗಳು 


ಶ್ರೀ ಎಸ್‌.ಎಲ್‌.ಭೋಜೇಗೌಡ (ಶಿಕ್ಷಕರ ಕೇತು) :- 


1113 (1298) ಮಾನ್ಯ ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಮತ್ತು ಸಮಾಜ ಕಲ್ಯಾಣ 
ಸಜಿ ವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬಡತನ ರೇಖೆಗಿಂತ ಕೆಳಗೆ ವಾಸಿಸುತ್ತಿರುವ ಪರಿಶಿಷ್ಠ ಜಾತಿಯ ಕುಟುಂಬಗಳ ಸಂಖ್ಯೆ ಎಷ್ಟು ; ಮತ್ತು 
ಸದರಿ ಕುಟುಂಬಗಳ ಆರ್ಥಿಕ ಅಭಿವೃದ್ಧಿಗಾಗಿ ಸರ್ಕಾರವು ಕೈಗೊಂಡ ಕ್ರಮಗಳೇನು ; (ಜಿಲ್ಲಾವಾರು 
ಮಾಹಿತಿ ನೀಡುವುದು) 


(ಆ) ಹಾಗಿದ್ದಲ್ಲಿ, ಸದರಿ ಕುಟುಂಬಗಳ ಆರ್ಥಿಕ ಪ್ರಗತಿಯ ಶ್ರೇಣಿ ಎಷ್ಟು ; ಸೂಕ ಬಡ ಕುಟುಂಬಗಳಿಗೆ 
ಸರ್ಕಾರದ ವತಿಯಿಂದ ಯೋಜನೆಗಳು ನ್ಯಾಯಯುತವಾಗಿ ತಲುಪಿದೆಯೇ; 


(ಇ) ಬಡತನ ರೇಖೆಯನ್ನು ಅಳೆಯಲು ಸರ್ಕಾರವು ಕೈಗೊಳ್ಳುವ ಮಾನದಂಡಗಳೇನು ; ಬಡತನ 
ರೇಖೆಯನ್ನು ಗುರುತಿಸಿದ ನಂತರ ಸದರಿ ಕುಟುಂಬಗಳಿಗೆ ಎಷ್ಟು ಅವಧಿಯಲ್ಲಿ ಯೋಜನೆಗಳು ತಲುಪುತವೆ 
; ಈ ಯೋಜನೆಯನ್ನು ತಲುಪಿಸುವಲ್ಲಿ ತಡವಾಗದೇ ಇರುವ ಹಾಗೆ ಸರ್ಕಾರ ಕೈಗೊಂಡ ಕ್ರಮಗಳೇನು; 


(ಈ) ಮಹಿಳಾ ಫಲಾನುಭವಿಗಳು ಹಾಗೂ ವಿಕಲಚೇತನರಿಗೆ ಸರಿಯಾದ ಸಮಯಕ್ಕೆ ಮತ್ತು ಅತೀ ಬೇಗ 
ಯೋಜನೆಗಳು ತಲುಪುತ್ತಿವೆಯೇ; ಈ ಸಂಬಂಧ ಸರ್ಕಾರ ಕೈಗೊಂಡ ಕ್ರಮಗಳೇನು ; ಹಾಗಿದ್ದಲ್ಲಿ, ಪ್ರಗತಿ 
ಪ್ರಮಾಣ ಎಷ್ಟು? 


